ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 18 ನೇ ಮಾರ್ಚ್‌, 2020 


ಕೃಷಿ ಇಲಾಖೆ (ಹಿಂದಿನ ಜಲಾನಯನ ಇಲಾಖೆ) ಯಿಂದ ಕೈಗೊಂಡ ಅಭಿವೃದ್ಧಿ ಕಾಮಗಾರಿ ಬಗ್ಗೆ 
ಶ್ರೀಘೋಟ್ನೇಕರ ಶ್ರೀಕಾಂತ ಲಕ್ಷ್ಮಣ (ಸ್ಥಳೀಯ ಸಂಸ್ಥೆಗಳ ಕ್ಲೇತ್ರ):- 
1124 (1311) ಮಾನ್ಯ ಕೃಷಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) 2014-15 ರಿಂದ 2015-16ನೇ ಸಾಲಿನಲ್ಲಿ ಕೃಷಿ ಇಲಾಖಾ ವತಿಯಿಂದ (ಜಲಾನಯನ ಇಲಾಖೆ, ಈಗಿನ 
ಕೃಷಿ ಇಲಾಖೆ) ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ/ಜೋಯಿಡಾ ತಾಲ್ಲೂಕಿನಲ್ಲಿ ಕೈಗೊಂಡ 
ಕಾಮಗಾರಿಗಳು ಯಾವುವು; ಆಡಿಟ್‌ 


ಪ್ರತಿಯೊಂದಿಗೆ ವಿವರ ನೀಡುವುದು; (ಕಾಮಗಾರಿ ಅಂದಾಜು ಪ್ರತಿ, ಬಿಲ್‌ ಪ್ರತಿ, ಎ೦.ಬಿ.ಪ್ರತಿ ಹಾಗೂ 
ಕಾಮಗಾರಿಯ ಫೋಟೋ ಸಮೇತ ಮಾಹಿತಿ ನೀಡುವುದು) 


(ಆ) 2014-15 ರಿ೦ದ 2015-16ನೇ ಸಾಲಿನವರೆಗೆ ಈ ತಾಲ್ಲೂಕುಗಳಲ್ಲಿ ರಚಿಸಲ್ಪಟ್ಟಿ ಜಲಾನಯನ ಸಂಘಗಳು 
ಯಾವುವು? (ಅವುಗಳ ಅಧ್ಯಕ್ಷರು ಹಾಗೂ ಸದಸ್ಯರ ಹೆಸರುಗಳ ಹಾಗೂ ಕೈಗೊಂಡ ಕಾಮಗಾರಿಯ ವಿವರ 
ನೀಡುವುದು 


